ಕರ್ನಾಟಿಕ ವಿಧಾನ ಪರಿಷತ್ತು 


ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 


ಚುಕೆ ರಹಿತ ಪ್ರಶ್ನೆ 
ದಿನಾಂಕ: 25-03-2021 ಪ್ರಶ್ನೆ ಸಂಖ್ಯೆ: 1858 (2152) 
ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀ ಎನ್‌. ರವಿಕುಮಾರ್‌ (ವಿಧಾನಸಭೆಯಿಂದ ಚುನಾಯಿತರಾದವರು) 


ಉತ್ತರ ನೀಡಬೇಕಾದ ದಿನಾಂಕ: 25-03-2021 


ಉತ್ತರಿಸುವ ಸಚಿವರು: 


ವಿಷಯ: 


ಗೃಹ ಮತ್ತು ಕಾನೂನು, ಸಂಸದೀಯ ವ್ಯವಹಾರಗಳು ಹಾಗೂ ಶಾಸನ ರಚನೆ 
ಸಚಿವರು 


ಈಗಲ್ಕನ್‌ ರೆಸಾರ್ಟ್‌ ಅಕ್ರಮ ಕುರಿತು 


(ಅ) ರಾಮನಗರ ಜಿಲ್ಲೆ ಬಿಡದಿ ಹೋಬಳಿ, ಶಾನಮಂಗಲ ಬಿಲ್ಲಕೆಂಪನ ಹಳ್ಳಿ ಮತ್ತು 
ಬಾನಂದೂರು ಗ್ರಾಮದಲ್ಲಿ ಅಕ್ರಮವಾಗಿ ಸರಕಾರಿ ಜಮೀನನ್ನು ಒತ್ತುವರಿ ಮಾಡಿ ಈಗಲ್ಬನ್‌ 
ರೆಸಾರ್ಟ್‌ನ್ನು ಅಕ್ರಮವಾಗಿ ನಡೆಸುತ್ತಿದ್ದು ಕಾನೂನು ಸುವ್ಯವಸ್ಥೆಗೆ ಧಕ್ಕೆಯಾಗಿರುವ ಕುರಿತು 
ಇದುವರೆಗೆ ಎಷ್ಟು ದೂರುಗಳ ದಾಖಲಾಗಿದೆ; 


(ಆ) ಈಗಲ್ಬನ್‌ ರೆಸಾರ್ಟ್‌ಗಳಲ್ಲಿ ನಡೆಸುತ್ತಿರುವ ಅಕ್ರಮ ವ್ಯವಹಾರಗಳಿಗೆ ಪೊಲೀಸ್‌ 
ಇಲಾಖೆಯು ಬಾಗಿಯಾಗಿರುವ ಕುರಿತು ಮಾಧ್ಯಮಗಳಲ್ಲಿ ವರದಿಯಾಗಿದ್ದು, ಈ ಕುರಿತು 
ಸರ್ಕಾರ ನಿಲುವೇನು; 


(ಇ) ಈ ರೆಸಾರ್ಟ್‌ನಲ್ಲಿ ನಡೆಯುತ್ತಿರುವ ಅಕ್ರಮಗಳಿಗೆ ಸಹಾಯ ಮಾಡುತ್ತಿರುವ ಅಧಿಕಾರಿಗಳ 
ಮೇಲೆ ಯಾವ ಕ್ರಮ ಕೈಗೊಳ್ಳಲಾಗಿದೆ; ಈ ರೆಸಾರ್ಟ್‌ ಮೇಲೆ ಅಕ್ರಮಗಳ, ಅವ್ಯವಹಾರಗಳ 
ತನಿಖೆಗಾಗಿ ಇದುವರೆವಿಗೆ ಎಷ್ಟು ಬಾರಿ ಪೊಲೀಸ್‌ ದಾಳಿಗಳಾಗಿವೆ ; ಯಾವ ರೀತಿಯ 
ಅಕ್ರಮಗಳನ್ನು ಪತ್ತೆ ಹಚ್ಚಲಾಗಿದೆ; ಇದುವರೆಗೆ ಈಗಲ್ಕನ್‌ ರೆಸಾರ್ಟ್‌ ಮೇಲೆ ದಾಖಲಾಗಿರುವ 
ಪ್ರಕರಣಗಳು ಎಷ್ಟು ; ಪ್ರಸ್ತುತ ಅವು ಯಾವ ಹಂತದಲ್ಲಿವೆ? 


